ಕರ್ನಾಟಕ ವಿಧಾನ ಪರಿಷತ್ತು 
143 ನೇ ಅಧಿವೇಶನ 2021 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಮಾನ್ಯ ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


1041 (815) 

ಕೆ. ಟಿ. ಶ್ರೀಕಂಠೇಗೌಡ (ಪದವೀಧರರ ಕ್ಷೇತ್ರ 
10-03-2021 

ಮಾನ್ಯ ಉಪ ಮುಖ್ಯಮಂತ್ರಿಗಳು, 
ಲೋಕೋಪಯೋಗಿ ಇಲಾಖೆ 


ಕಸಂ ಪತ್ನಗಳು ಉತ್ತರ 

ಅ) | ಮದ್ದೂರು ಮೂಲಕ  ಶಿವಪುರದಿಂದ | ಮದ್ದೂರು ಮೂಲಕ ಶಿವಪುರದಿಂದ ಕೊಪ್ಪಗೆ ಹೋಗುವ 
ಕೊಪ್ಪಗೆ ಹೋಗುವ ಮುಖ್ಯ ರಸ್ತೆ ಗುಂಡಿ | ಮದ್ದೂರು ನಾಗಮಂಗಲ (ಜಿಲ್ಲಾ ಮುಖ್ಯ ರಸ್ತೆ) ರಸ್ತೆಯು 
ಬಿದ್ದು ಹಾಳಾಗಿರುವುದು ಸರ್ಕಾರದ | ಹಾಳಾಗಿರುವುದು ಗಮನಕ್ಕೆ ಬಂದಿರುತ್ತದೆ. 
ಗಮನಕ್ಕೆ ಬಂದಿದೆಯೇ; 

ಆ) | ಅನೇಕ. ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವ | ಬಂದಿರುತ್ತದೆ. " 

ಈ ರಸ್ತೆ ಅನೇಕ ವರ್ಷಗಳಿಂದ |ಸದ್ದರ್ರ ರಸ್ತೆಯನ್ನು ಆಯ್ದ ಭಾಗಗಳಲ್ಲಿ ರಾಜ್ಯ ಹೆದ್ದಾರಿ ಅಭಿವೃದ್ಧ 
ಹಾಳಾಗಿದ್ದು, ಸಾರ್ವಜನಿಕರ ಸಂಚಾರಕ್ಕೆ ್ರೀಬ್ಯನೆ ವತಿಯಿಂದ ಅಭಿವೃದ್ಧಿಪಡಿಸಲಾಗುತ್ತದೆ. ಪ್ಯಾಕೇಜ್‌ 
ತೊಂಡರೆಯಾಗಿರುವುದು ಸರ್ಕಾರದ | 33) (ಎ) ಮಂಡ್ಯ ಜಿಲ್ಲೆ ಮದ್ದೂರು ಮತ್ತು ನಾಗಮಂಗಲ 
ಗಮನಕ್ಕೆ ಬಂದಿದೆಯಃ (ವಿವರ ತಾಲ್ಲೂಕು ವ್ಯಾಪ್ತಿಗೆ ಬರುವ ಮದ್ಧೂರು-ನಾಗಮಂಗಲ ರಸ್ತೆ 
ನೇಡುವುದು) (ಜಿಲ್ಲಾ ಮುಖ್ಯ ರಸ್ತೆ ಸರಪಳಿ 0೨4 ಕಿಮೀ ರಿಂದ 3೫ 

ಕಿ.ಮೀವರೆಗೆ, 5.04 ಕಿ.ಮೀ ರಿಂದ 6.45 ಕಿ.ಮೀವರೆಗೆ, 7.69 

ಇ: [ಬಂದಿದ್ದಲ್ಲಿ, ಘಃ 'ಫಸ್ತೆ ಅಭಿವೃದ್ಧಿಗೆ ಸರ್ಕಾರ [ಫ್ರಿ ಗಂದ 1240 ಕಫ ಪರೆಗೈೆ ಜು ಕನಿ ಕರಡ 

ಕೃಗೂಂಡ, ಕ್ರಮಗಳೇನು. ಇ 14.85 ಕಿ.ಮೀವರೆಗೆ, 15.62 ಕಿ.ಮೀ ರಿಂದ 1690 ಕಿಮೀ 
ಪರೆಗೆ, 20.42 ಕಿ.ಮೀ ರಿಂದ 20.87 ಕಿ.ಮೀ ವರೆಗೆ, 2410 
ಕಮೀ ರಿಂದ 2616 ಕಿ.ಮೀ ವರೆಗೆ ವರೆಗೆ ಒಟ್ಟು 1426 
3 8.ಮೀ ರಸ್ತೆಯನ್ನು ಅಭಿವೃದ್ಧಿಪಡಿಸಲಾಗುತ್ತಿದ್ದು ಇದುವರೆವಿಗೂ 
-1 ಭೌತಿಕವಾಗಿ 3.77 ಕ.ಮೀ ರಸ್ತೆ ಕಾಮಗಾರಿ 
ಪೂರ್ಣಗೊಂಡಿರುತ್ತದೆ. 

ಈ) |ಕಈ ರಸ್ಥೆ ಕಾಮಗಾರಿಗೆ ಅನುಮೋದನೆ ರಾಜ್ಯ ಹೆದ್ದಾರಿ ಅಭಿವೃದ್ದಿ ಯೋಜನೆಯ ಹಂತ-4 ರ ಪ್ಯಾಕೇಜ್‌ 
ದೊರಕಿದೆಯೇ; ಇಲ್ಲವಾದಲ್ಲಿ, ಯಾವಾಗ |330 (ಎ) ರಡಿ ಸದರಿ ರಸ್ತೆಯ ಒಟ್ಟು 1426 ಕಿಮೀ 
ಅನುಮೋದನೆ ದೊರೆಯುವುದು? (ವಿವರ | ರಸ್ತೆಯನ್ನು ಅಭಿವೃದ್ಧಿಪಡಿಸಲಾಗುತ್ತಿದ್ದು, ರೂ೨1883 ಲಕ್ಷಗಳ 
ನೀಡುವುದು} ಗುತ್ತಿಗೆ ಮೊತ್ತಕ್ಕೆ ಅನುಮೋದನೆ ನೀಡಲಾಗಿದೆ. ಕಾಮಗಾರಿಯು 

ಪ್ರಗತಿಯಲ್ಲಿದ್ದು, ಇದುವರೆವಿಗೂ 3.77 ಕಿ.ಮೀ ರಸ್ತೆ ಕಾಮಗಾರಿ 
ಪೂರ್ಣಗೊಂಡಿರುತ್ತದೆ. 


ಸಂಖ್ಯೆ ಲೋಇ ಔ-94 ಇಎಪಿ 2021 


ಸ 


(ಗೋವಿಂದ £6. ಕಾರಜೋಳ) 
ಮಾನ್ಯ ಉಪ ಮುಖ್ಯಮಂತ್ರಿಗಳು, 
ಲೋಕೋಪಯೋಗಿ ಇಲಾಖೆ 


